WPP -47 


ಕರ್ನಾಟಕ ರಾಜ್ಯಪತ್ರ 


2 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ ಬೆಂಗಳೂರು, ಗುರುವಾರ, ಜುಲೈ ೧೯ , ೨೦೧೨ ( ಆಷಾಢ ೨೮, ಶಕ ವರ್ಷ ೧೯೩೪) ಸಂಚಿಕೆ ೨೯ 

- ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು , ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


HIGH COURT OF KARNATAKA 

NOTIFICATION 
No. LCA 11/2011 (Main ) CAO , Bangalore, Dated : 18-6 -2012. 


In partial modification of Notification of even number dated 7 -4 -2012 Smt. Akhtarunnisa , promoted as Chief Administrative 
Officer (now workings as Sheristedar in Bangalore Rural Unit)is posted to Kolar Unit instead of Shimoga Unit. 


P . KRISHNA BHAT 
Registrar General 


P . R . 983 


HIGH COURT OF KARNATAKA 

NOTIFICATION 
No . LCA II -11 / 2011, Bangalore, Dated : 18-6 -2012. 


Sri Gopalaswamy, Chief Adminstrative Officer working in Dharwad Unit is transferred to City Civil Court, Bangalore on his 
own request to take effect forthwith . 


Note : Sri Gopalaswamy, Chief Administrative Officer is not entitled for TA , DA and Joining Time, as his transfer is made on 


his own request. 


P. KRISHNA BHAT 
Registrar General 


P . R , 984 


HIGH COURT OF KARNATAKA 

NOTIFICATION 

No . GOB .II. 254/03, Bangalore, Dated : 20-6 -2012. 
In modification of the itinerant arrangementmade by the High Court under Notification No . GOB.II. 254 /04 dated 12 -8 -2010 , 
the Senior Civil Judge & JMFC., Hiriyur is directed to itinearate to Hosadurga , Instead of 1 Addl. Senior Civil Judge , Chitradurga , for 
3 days in a week (i.e. on every working Thursday, Friday and Saturday) to dispose of the cases relating to the taluk of Hosadurga 
with immediate effect until further orders . 

BY ORDER OF THE HIGH COURT 

P . KRISHNA BHAT 
P . R . 985 

Registrar General 
( ೬೨೫ ) 


೬೨ . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೯ , ೨೦೧೨ 


ಭಾಗ - ೨ 


ಕಂದಾಯ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಆರ್‌ಡಿ 219 ಎಎಸ್‌ಡಿ 2012, ಬೆಂಗಳೂರು, ದಿನಾಂಕ : 1- 6 - 2012 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಆರ್‌ಡಿ 265 ಎಎಸ್‌ಡಿ 2011, ದಿನಾಂಕ : 18 -2- 2012 ರಲ್ಲಿ ಶ್ರೀ ಎನ್. ಆರ್. ಉಮೇಶ್ ಚಂದ್ರ, 
ತಹಶೀಲ್ದಾರ್‌, ಚಿಕ್ಕನಾಯಕನಹಳ್ಳಿ , ತುಮಕೂರು ಜಿಲ್ಲೆ ಅವರಿಗೆ ದಿನಾಂಕ : 10 - 2 - 2011 ರಿಂದ 26 - 4 - 2011 ಎಂಬುದನ್ನು ದಿನಾಂಕ : 10 - 2 - 2011 
ರಿಂದ 25 -4 - 2011 ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ವಿ. ರಾಮಲಿಂಗಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 986 

ಕಂದಾಯ ಇಲಾಖೆ (ಸೇವೆಗಳು - 3 ). 


ಕಂದಾಯ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಕಂಇ 175 ಎಎಸ್‌ಡಿ 2012, ಬೆಂಗಳೂರು, ದಿನಾಂಕ : 30 -5 - 2012 
ಶಿರಸ್ತೇದಾರ್ /ಉಪ ತಹಶೀಲ್ದಾರ್‌ ವೃಂದದಿಂದ ತಹಶೀಲ್ದಾರ್‌ ಗ್ರೇಡ್- 2 ವೃಂದಕ್ಕೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆರ್‌ಡಿ 301 ಎಎಸ್‌ಡಿ 
2011 , ದಿನಾಂಕ : 30 -1 - 2012 ರಲ್ಲಿ ಪದೋನ್ನತಿ ನೀಡಿ ಆದೇಶಿಸಲಾಗಿದೆ. ಸದರಿ ಆದೇಶದಲ್ಲಿರುವ ಈ ಕೆಳಕಂಡ ಅಧಿಕಾರಿಗಳ ಹೆಸರುಗಳನ್ನು 
ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವಂತೆ ಸರಿಪಡಿಸಿಕೊಂಡು ಓದಿಕೊಳ್ಳತಕ್ಕದ್ದು. 
ಕ್ರಮ ಪದೋನ್ನತಿ ಅಧಿಸೂಚನೆಯಲ್ಲಿನ 

ತಹಶೀಲ್ದಾರರ ಹೆಸರು 

ಸರಿಪಡಿಸಿಕೊಳ್ಳ ಬೇಕಾಗಿರುವ ಅಧಿಕಾರಿಯ 
ಕ್ರಮ ಸಂಖ್ಯೆ ಶ್ರೀ /ಶ್ರೀಮತಿ 

ಹೆಸರು 
1. | 164 

ಎಸ್. ಪಿ . ಸಾಗರ್, ತಹಶೀಲ್ದಾರ್‌ ಗ್ರೇಡ್- 2 | ಶಿವಾನಂದ ಪರಪ್ಪ ಸಾಗರ್ 
2. | 29 

ಸಿ.ಎಸ್. ಕಾಮಗೋಳ, ತಹಶೀಲ್ದಾರ್ ಚಂದ್ರಶೇಖರ ಸುಬ್ಬರಾವ್ ಕಾಮಗೋಳ 


ಸಂ . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ವಿ. ರಾಮಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಸೇವೆಗಳು - 3 ). 


ಪಿ . ಆರ್ . 987 


HIGH COURT OF KARNATAKA 

NOTIFICATION 
No . GOB(I) 1945/ 2012, Bangalore , Dated : 28- 5- 2012, 


The Presiding Officer of the Court of III Addl. District and Sessions Judge , Tumkur, is concurrently appointed as the 
Presiding Officer of the Court of Prl. District and Sessions Judge, Tumkur, during the leave period of Sri H .B . Prabhakara Shastry, 
Prl. District and Sessions Judge , Tumkur, i.e . from 1 -6 - 2012 to 31 -7 - 2012 (bdi). 


P . R . 965 


BY ORDER OF THE HIGH COURT 

K . S . MUDAGAL 

Registrar (Judicial). 
HIGH COURT OF KARNATAKA 

NOTIFICATION 


No. GOB (I) 4 ( 2 )/ 2012, Bangalore, Dated : 227C June 2012. 


The Presiding officer of the Court of Addl. Senior Civil Judge , Gokak is concurrently appointed as the Presiding Officer of 
the court of Senior Civil Judge and JMFC ., Gokak ( Vacant Court), with immediate effect and until further orders . 


BY ORDER OF THE HIGH COURT 

P . KRISHNA BHAT 
Registrar General 


P . R . 968 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೯ , ೨೦೧೨ 


೬ ೨೭ 


HIGH COURT OF KARNATAKA 

NOTIFICATION 
No. GOBI) 21 ( 21 )/ 2012, Bangalore, Dated : 24- 5- 2012. 


The Presiding Officer of the Court of Prl. Civil Judge and JMFC ., Kollegal, is concurrently appointed as the Presiding 
Officer of the Court of Addl. Civil Judge and JMFC ., Kollegal, during the leave period of Smt. H . A. Shilpa , Addl. Civil Judge and 
JMFC ., Kollegal, i.e. from 8 -4 -2012 to 20 -8 -2012 (bdi) or till the officer resumes to her duty . 


BY ORDER OF THE HIGH COURT 

K . S . MUDAGAL 
Registrar (Judicial). 


P . R . 966 


ಕಂದಾಯ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಕಂಇ 175 ಎಎಸ್‌ಡಿ 2012( ಭಾ ), ಬೆಂಗಳೂರು, ದಿನಾಂಕ : 30 -5 -2012 
- ಶಿರಸ್ತೇದಾರ್ /ಉಪ ತಹಶೀಲ್ದಾರ್‌ ವೃಂದದಿಂದ ತಹಶೀಲ್ದಾರ್‌ ಗ್ರೇಡ್-2 ವೃಂದಕ್ಕೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆರ್‌ಡಿ 301 ಎಎಸ್‌ಡಿ 
2011, ದಿನಾಂಕ : 30 -1 -2012 ರಲ್ಲಿ ಪದೋನ್ನತಿ ನೀಡಿ ಆದೇಶಿಸಲಾಗಿದೆ. ಸದರಿ ಆದೇಶದಲ್ಲಿರುವ ಈ ಕೆಳಕಂಡ ಅಧಿಕಾರಿಗಳ ಹೆಸರುಗಳನ್ನು 
ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವಂತೆ ಸರಿಪಡಿಸಿಕೊಂಡು ಓದಿಕೊಳ್ಳತಕ್ಕದ್ದು. 
ಕ್ರಮ ಪದೋನ್ನತಿ ಅಧಿಸೂಚನೆಯಲ್ಲಿನ ತಹಶೀಲ್ದಾರರ ಹೆಸರು 

ಸರಿಪಡಿಸಿಕೊಳ್ಳ ಬೇಕಾಗಿರುವ ಅಧಿಕಾರಿಯ 
ಕ್ರಮ ಸಂಖ್ಯೆ ಶ್ರೀ /ಶ್ರೀಮತಿ 

ಹೆಸರು 
_52 ರೂಪನಗುಡಿ ನಾಗರಾಜ್ 

ಆರ್ . ನಾಗರಾಜ್ 


127 


ಪ್ರಕಾಶ್ ಸಿದ್ದಪ್ಪ ಗಜ್ಜೆ 


171 


ಪಿ . ಎಸ್. ಗಜ್ಜೆ 
ಎಸ್.ಎಫ್, ಸಂಜೀವಣ್ಣನವರ್ 
ಈರಬಸಪ್ಪ ಎಂ . ರಶ್ಮಿ 


94 


ಸುಭಾಷ್ ಫಕೀರಪ್ಪ ಸಂಜೀವಣ್ಣನವರ್ 
| ಈರಬಸಪ್ಪ ಮುರಿಗೆಪ್ಪ ರಶ್ಮಿ 
ಚಿನ್ನಪ್ಪ ಬಸವಂತಪ್ಪ ಗೌಡರ್ 


142 


ಸಿ . ಬಿ . ಗೌಡರ್ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಬಿ. ವಿ. ರಾಮಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಸೇವೆಗಳು - 3). 


ಪಿ . ಆರ್ . 988 


HIGH COURT OF KARNATAKA 

NOTIFICATION 
No. GOB (I) 17(11)/ 2011 , Bangalore, Dated : 20th June 2012. 


Sri R . Chandrappa Honnur, Prl. Civil Judge and JMFC ., Aland , is permitted to surrender 30 days of Earned Leave 
from 2 -7- 2012 to 31-7 -2012 (bdi), for the block period 2011 -2012 , out of 60 days of Earned Leave at his credit as on date , as per the 
endorsement issued by the AccountantGeneral (A & E ), Karnataka , Bangalore . 


The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2) of K .C .S .Rs. 


BY ORDER OF THE HIGH COURT 

Deputy Registrar. 


P . R . 967 


éges 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೯ , ೨೦೧೨ 


JO7 - 3 


HIGH COURT OF KARNATAKA 

NOTIFICATION 
No. GOB (1) 4 (2 )/2012, Bangalore , Dated : 18th June 2012 . 


The Presiding officer of the Court of Addl. Senior Civil Judge and JMFC , Chitradurga is concurrently appointed as the 
Presiding Officer of the court of Senior Civil Judge, Holalkere (Vacant Court ), with immediate effect and until further orders . 


BY ORDER OF THE HIGH COURT 

P . KRISHNA BHAT 
Registrar General 


P . R . 969 


HIGH COURT OF KARNATAKA 

NOTIFICATION 
No . GOB (1) 4 (1)/2012 , Bangalore, Dated : 24th May 2012 . 


The Presiding officers of the Courts mentioned at Column No . 1, below , are concurrently appointed as the Presiding 
Officers of the Courts mentioned at Column No. 2 , with effect from 21 -5 - 2012 and until further orders : 


Designation of the Presiding Officer 


Name of the Courts to which concurrent appointment is made 


( 1) 


( 2 ) 


1. VI Addl. District and Sessions Judge, Mysore 


2 . IV Addl. District and Sessions Judge , Mysore 


3. Prl. District and Sessions Judge, Mysore 
4 . Presiding Officer, Fast Track Court -1 Mysore 
5 . Judge, Court of Small Causes, Mysore 


1 Addl. District and Sessions Judge , Mysore 
Il Addl. District and Sessions Judge , Mysore . (w .e.f. 31 -5 -2012 ) 
III Addl. District and Sessions Judge, Mysore. 
Presiding Officer , Fast Track Court- V, Mysore 
Addl . Judge , Court of Small Causes , Mysore 


BY ORDER OF THE HIGH COURT 

P . KRISHNA BHAT 
Registrar General 


P . R . 971 


HIGH COURT OF KARNATAKA 

NOTIFICATION 
No. GOB (l) 2 /2012 , Bangalore , Dated : 22nd June 2012 . 


The Presiding officer of the Court of II Addl. Senior Civil Judge, Davanagere is concurrently appointed as the Presiding 
Officer of the court of Senior Civil Judge and JMFC ., Harapanahalli (Vacant Court), with a direction to itinerate the sadi court for two 
days in a week i.e., on every working Friday and Saturday , with immediate effect and until further orders . 


BY ORDER OF THE HIGH COURT 

P . KRISHNA BHAT 


P . R . 970 


Registrar General 


HIGH COURT OF KARNATAKA 

NOTIFICATION 
No . GOB (1) 4 (2)/2012 , Bangalore , Dated : 26th May 2012 . 


The Presiding Officer of the Court of Senior Civil Judge and CJM ., U .K . Karwar is concurrently appointed as the Presiding 
Officer of the court of Addl. Senior Civil Judge , U .K . Karwar (Vacant Court) with immediate effect and until further orders. 


BY ORDER OF THE HIGH COURT 

P . KRISHNA BHAT 
Registrar General 


P . R . 972 


287 - 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೯ , ೨೦೧೨ 


£95 


HIGH COURT OF KARNATAKA 

NOTIFICATION 
No. GOB(1) 4 (1)/ 2012, Bangalore, Dated : 23rd May 2012 . 


The Presiding Officers of the Courts mentioned at Column No. 1, below , are concurrently appointed as the Presiding 
Officers of the Courts mentioned at Column No. 2 , with effect from 21-5 - 2012 and until further orders : 


Designation of the Presiding Officer 


Name of the Courts to which concurrent appointment 

is made 


(2 ) 


1. 


XXXVIII. Addl. City Civil and Sessions Judge , 
Bangalore City 


XLII Addl. City Civil and Sessions Judge , Bangalore City . 
(Vacant Court ) 
XLIII Addl. City Civil and Sessions Judge, Bangalore City. 
(Vacant Court ) 


2 . 


XLIV Addl. City Civil and Sessions Judge , 
Bangalore City 
Fast Track Court-II, Bangalore City 


3. 


Presiding Officer, Fast Track Court-l, Bangalore City. 
(Vacant Court ) 


4. 


Fast Track Court-XII, Bangalore City 


Presiding Officer, Fast Track Court- XIII, Bangalore City 
(Vacant Court) 


BY ORDER OF THE HIGH COURT 

P . KRISHNA BHAT 
Registrar General 


P . R . 974 


HIGH COURT OF KARNATAKA 

NOTIFICATION 
No. GOB( 1) 4 (2)/2012 , Bangalore , Dated : 23rd May 2012 . 


The Presiding Officer of the Court of Addl. Senior Civil Judge and JMFC ., Bhadravathi is concurrently appointed as the 
Presiding Officer of the court of Senior Civil Judge and JMFC., Bhadravathi (Vacant Court) with effect from 21 -5 - 2012 and until 
further orders . 


BY ORDER OF THE HIGH COURT 

P . KRISHNA BHAT 
Registrar General 


P . R . 973 


HIGH COURT OF KARNATAKA 

NOTIFICATION 
No . GOB(1) 4 (1)/2012, Bangalore , Dated : 24th May 2012 . 


The Presiding Officers of the Courts mentioned at Column No. 1, below , are concurrently appointed as the Presiding 
Officers of the Courts mentioned at Column No . 2 , with effect from 21-5 - 2012 and until further orders : 


Designation of the Presiding Officer 


Name of the Courts to which concurrent 

appointment is made 


(1) 


( 2 ) 


1 . Vi Addl. District and Sessions Judge, Mysore 


I Addl. District and Sessions Judge, Mysore 


2. IV Addl. District and Sessions Judge, Mysore 


11 Addl. District and Sessions Judge, Mysore. (w .e.f. 31 -5 - 2012) 


3. Prl. District and Sessions Judge, Mysore 


III Addl. District and Sessions Judge, Mysore 


೬ .೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೯ , ೨೦೧೨ 


ಭಾಗ- ೨ 


Designation of the Presiding Officer 


Name of the Courts to which concurrent 

appointment is made 


(1) 


( 2) 


4 . Presiding Officer, Fast Track Court-I,Mysore 


Presiding Officer, Fast Track Court -V, Mysore 


5. Judge , Court of Small Causes , Mysore 


Addl. Judge , Court of Small Causes, Mysore 


BY ORDER OF THE HIGH COURT 

P . KRISHNA BHAT 
Registrar General 


P . R . 975 


HIGH COURT OF KARNATAKA 

NOTIFICATION 
No. GOB (1) 4( 2)/2012, Bangalore , Dated : 22nd May 2012. 


The Presiding officers of the Courts mentioned at Column No. 1 , below , are concurrently appointed as the Presiding 
Officers of the Courts mentioned at Column No. 2 , with effect from 21 -5 - 2012 and until further orders : 


Designation of the Presiding Officer 


Name of the Courts to which concurrent 

appointment is made 


( 2 ) 


( 1) 
The Civil Judge and JMFC., Kudligi 


1. 


Civil Judge and JMFC ., Hadagali , (Vacant Court), 
with a direction to itinerate the said court for 
two days in a week . 


2 . 


The Addl. Civil Judge and JMFC., Hospet. 


Addl. Civil Judge and JMFC ., Hagaribommanahalli 
( VacantCourt), with a direction to itinerate the said 
court for two days in a week . 


BY ORDER OF THE HIGH COURT 

P . KRISHNA BHAT 
Registrar General 


P . R . 976 


ಕಂದಾಯ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಕಂಇ 79 ಎಎಸ್‌ಡಿ 2012 , ಬೆಂಗಳೂರು, ದಿನಾಂಕ : 25 - 6 - 2012. 


ಶ್ರೀ ಎಂ . ರಾಚಪ್ಪ, ತಹಶೀಲ್ದಾರ್‌ ಗ್ರೇಡ್-1, ಶಹಾಪುರ ತಾಲ್ಲೂಕು, ಯಾದಗಿರಿ ಜಿಲ್ಲೆ ಮತ್ತು ಶ್ರೀ ಆರ್. ಲೋಕನಾಥ್ , ತಹಶೀಲ್ದಾರ್ 
ಗ್ರೇಡ್-1, ಹುಣಸೂರು ತಾಲ್ಲೂಕು, ಮೈಸೂರು ಜಿಲ್ಲೆ ಇವರುಗಳಿಗೆ ಕರ್ನಾಟಕ ನಾಗರೀಕ ಸೇವಾ (ಬಡ್ತಿ, ವೇತನ ಮತ್ತು ನಿವೃತ್ತಿ ವೇತನದ ವಿನಿಯಮನ) 
ನಿಯಮಗಳು, 1978ರ ನಿಯಮ 2(1)( ಎ) ರನ್ವಯ ದಿನಾಂಕ : 18 -7- 2011 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ತಹಶೀಲ್ದಾರ್‌ ಗ್ರೇಡ್-1 
ವೃಂದಕ್ಕೆ (ವೇತನ ಶ್ರೇಣಿ ರೂ . 14 , 050- 25, 050) ಪದೊನ್ನತಿ ನೀಡಿ ಅವರುಗಳು ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳದಲ್ಲಿಯೇ ಮುಂದುವರೆಸಿ 
ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ವಿ. ರಾಮಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಸೇವೆಗಳು - 3). 


ಪಿ . ಆರ್ , 989 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೯ , ೨೦೧೨ 


೬ ೩೧ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 177 ಆಸೇ 2012, ಬೆಂಗಳೂರು, ದಿನಾಂಕ: 28ನೇ ಜೂನ್, 2012 . 


ಭಾರತ ಸರ್ಕಾರದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006ರ ಅಡಿಯಲ್ಲಿ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ Adjudicating Officer ಆಗಿ 
ನೇಮಕಗೊಂಡಿರುವ ಈ ಕೆಳಕಂಡ ಅಪರ ಜಿಲ್ಲಾಧಿಕಾರಿಗಳು /ಅಪರ ಜಿಲ್ಲಾ ದಂಡಾಧಿಕಾರಿಗಳನ್ನು (ADC) ಈ ಕಾಯ್ದೆಯ ಬಗ್ಗೆ ಅರಿವು ಮತ್ತು 
ಪ್ರತ್ಯಾಯೋಜಿತ ಅಧಿಕಾರದ ಪ್ರಕಾರ ಕಾರ್ಯನಿರ್ವಹಿಸಲು ಅನುವಾಗುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಆಯುಷ್ ಸೇವೆಗಳು , 
ಇಲಾಖೆಯು ದಿನಾಂಕ : 05 - 07 - 2012 ರಂದು Executive Development Centre ( EDC) Institute of Hotel Management, SJ Polytechnic 
Compound, ಶೇಷಾದ್ರಿ ರಸ್ತೆ, ಬೆಂಗಳೂರು, ಇಲ್ಲಿ ಏರ್ಪಡಿಸಿರುವ ಒಂದು ದಿವಸದ ತರಬೇತಿಗೆ ನಿಯೋಜಿಸಿದೆ. 

ಈ ತರಬೇತಿಗೆ ಅಧಿಕಾರಿಗಳು ದಿನಾಂಕ : 05 - 07 - 2012 ರಂದು ಬೆಳಿಗ್ಗೆ 10 - 00 ಗಂಟೆಗೆ ತಪ್ಪದೇ ಹಾಜರಾಗತಕ್ಕದ್ದು. 


ಕ್ರಮ 
ಸಂಖ್ಯೆ 


ಅಧಿಕಾರಿಯ ಹೆಸರು 
ಶ್ರೀ /ಶ್ರೀಯುತರು 


ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು , 
ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. 


ಆರ್ . ಶ್ರೀನಿವಾಸ್ 
ಕೆ. ಎ.ಎಸ್. ( ಆಯ್ಕೆ ಶ್ರೇಣಿ) 
ಎಂ . ಬಿ. ರಾಜೇಶ ಗೌಡ 
ಕೆ. ಎ.ಎಸ್. ( ಹಿರಿಯ ಶ್ರೇಣಿ) 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು , 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ , ಬೆಂಗಳೂರು. 


ವಿ . ದೊಡ್ಡಪ್ಪ 
ಕೆ. ಎ.ಎಸ್. ( ಹಿರಿಯ ಶ್ರೇಣಿ) 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ತುಮಕೂರು ಜಿಲ್ಲೆ, ತುಮಕೂರು. 


ಎಂ . ಎಸ್ . ಅರ್ಚನಾ 
ಕೆ.ಎ . ಎಸ್ . ( ಹಿರಿಯ ಶ್ರೇಣಿ) 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ರಾಮನಗರ ಜಿಲ್ಲೆ, ರಾಮನಗರ. 


ಎ . ಎಸ್ . ನಿರ್ವಾಣಪ್ಪ 
ಕೆ.ಎ .ಎಸ್. (ಆಯ್ಕೆ ಶ್ರೇಣಿ) 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


ಟಿ . ವೆಂಕಟೇಶ್ 
ಕೆ. ಎ .ಎಸ್ . ( ಹಿರಿಯ ಶ್ರೇಣಿ) 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ಚಿಕ್ಕಬಳ್ಳಾಪುರ ಜಿಲ್ಲೆ , ಚಿಕ್ಕಬಳ್ಳಾಪುರ. 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಎಂ . ಕೆ. ಶ್ರೀ ರಂಗಯ್ಯ 
ಕೆ.ಎ . ಎಸ್ . ( ಹಿರಿಯ ಶ್ರೇಣಿ) 
| ಎಸ್. ಹೆಚ್ . ವಿಜಯಕುಮಾರ್ 
ಕೆ. ಎ.ಎಸ್. ( ಆಯ್ಕೆ ಶ್ರೇಣಿ) 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


9 , 


ಕೆ. ನಾಗಾ ನಾಯಕ್ 
ಕೆ.ಎ .ಎಸ್ . (ಆಯ್ಕೆ ಶ್ರೇಣಿ) 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ಮೈಸೂರು ಜಿಲ್ಲೆ, ಮೈಸೂರು. 


10 . 


ಶಂಕ್ರಪ್ಪ 
ಕೆ. ಎ .ಎಸ್. ( ಆಯ್ಕೆ ಶ್ರೇಣಿ) 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ಮಂಡ್ಯ ಜಿಲ್ಲೆ, ಮಂಡ್ಯ , 


ಡಾ|| ಹೆಚ್ . ಟಿ. ಚಂದ್ರಶೇಖರ್ 
ಕೆ.ಎ .ಎಸ್. ( ಆಯ್ಕೆ ಶ್ರೇಣಿ) 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ . 


12 . 


ಪೆದ್ದಪ್ಪಯ್ಯ , ಆರ್.ಎಸ್. 
ಕೆ. ಎ .ಎಸ್. ( ಹಿರಿಯ ಶ್ರೇಣಿ) 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ಕೋಲಾರ ಜಿಲ್ಲೆ , ಕೋಲಾರ . 


ಕೆ. ಪಿ. ಹೊನಕೇರಿ 
ಕೆ. ಎ .ಎಸ್ . (ಆಯ್ಕೆ ಶ್ರೇಣಿ) 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು. 


೬೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೯ , ೨೦೧೨ 


ಭಾಗ- ೨ 


ಕ್ರಮ 
ಸಂಖ್ಯೆ 


ಅಧಿಕಾರಿಯ ಹೆಸರು 
ಶ್ರೀ /ಶ್ರೀಯುತರು 


ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 


14, 


ಹೆಚ್ . ಎನ್. ಗೋಪಲಕೃಷ್ಣ 
ಕೆ. ಎ.ಎಸ್. ( ಹಿರಿಯ ಶ್ರೇಣಿ) 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ಹಾಸನ ಜಿಲ್ಲೆ, ಹಾಸನ. 


15 . 


ಕೆ. ಎ. ದಯಾನಂದ 
| ಕೆ . ಎ .ಎಸ್. (ಹಿರಿಯ ಶ್ರೇಣಿ) 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ದಕ್ಷಿಣ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ, 
ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ಉಡುಪಿ ಜಿಲ್ಲೆ , ಉಡುಪಿ. 


16. 


ಕುಮಾರ 
ಕೆ. ಎ .ಎಸ್. ( ಹಿರಿಯ ಶ್ರೇಣಿ) 


ಕೆ. ಎಂ . ಚಂದ್ರೇಗೌಡ 
ಕೆ. ಎ . ಎಸ್ . ( ಹಿರಿಯ ಶ್ರೇಣಿ) 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ಕೊಡಗು ಜಿಲ್ಲೆ , ಮಡಿಕೇರಿ. 


ಡಾ || ವಿ. ಎಸ್ . ಚೌಗುಲಾ 
ಕೆ.ಎ .ಎಸ್. ( ಆಯ್ಕೆ ಶ್ರೇಣಿ) 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ಬೆಳಗಾಂ ಜಿಲ್ಲೆ, ಬೆಳಗಾಂ . 


19 . 


ಕಾಶೀನಾಥ್ ಪವಾರ್ 
ಕೆ. ಎ .ಎಸ್. ( ಹಿರಿಯ ಶ್ರೇಣಿ) 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು , 
ಬಿಜಾಪುರ ಜಿಲ್ಲೆ, ಬಿಜಾಪುರ. 


20, 


ಸಿರಸಗಿ ನಾಗಪ್ಪ 
ಕೆ. ಎ.ಎಸ್. ( ಆಯ್ಕೆ ಶ್ರೇಣಿ) 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ಬಾಗಲಕೋಟೆ ಜಿಲ್ಲೆ, ಬಾಗಲಕೋಟೆ. 


21 . 


| ಮಹಾಂತೇಶ್ ಬಿಳಗಿ 
ಕೆ. ಎ .ಎಸ್. ( ಹಿರಿಯ ಶ್ರೇಣಿ) 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ಧಾರವಾಡ ಜಿಲ್ಲೆ, ಧಾರವಾಡ. 


22 . 


ಬಿ . ಟಿ. ರುದ್ರೇಗೌಡ 

ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ಪಾಂಡಿಚೇರಿ ನಾಗರೀಕ ಸೇವಾ (ಆಯ್ಕೆ ಶ್ರೇಣಿ) | ಗದಗ ಜಿಲ್ಲೆ, ಗದಗ. 


23. 


ಲತಾ ಕುಮಾರಿ ಕೆ. ಎಸ್ . 
ಕೆ. ಎ . ಎಸ್ . ( ಹಿರಿಯ ಶ್ರೇಣಿ) 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ. 


ಸಿ. ವಿಜಯಕುಮಾರ್‌ 
ಕೆ.ಎ .ಎಸ್. ( ಹಿರಿಯ ಶ್ರೇಣಿ) 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ಬಳ್ಳಾರಿ ಜಿಲ್ಲೆ, ಬಳ್ಳಾರಿ . 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ಬೀದರ್ ಜಿಲ್ಲೆ, ಬೀದರ್‌. 


ನೂರ್ ಮನ್ಸೂರ್ ಸಿ. ಎಂ . 

ಕೆ. ಎ.ಎಸ್. (ಆಯ್ಕೆ ಶ್ರೇಣಿ) 
26 , | ಬಿ . ಪಿ. ಅಡೂರ 

ಕೆ.ಎ.ಎಸ್. ( ಆಯ್ಕೆ ಶ್ರೇಣಿ) 
27 . ಜಹೀರಾ ನಸೀಂ 

ಕೆ.ಎ .ಎಸ್ . ( ಹಿರಿಯ ಶ್ರೇಣಿ) 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು , 
ಕೊಪ್ಪಳ ಜಿಲ್ಲೆ, ಕೊಪ್ಪಳ. 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ಯಾದಗಿರಿ ಜಿಲ್ಲೆ, ಯಾದಗಿರಿ. 


28, 


ಜ ಗದೀಶ ಜಿ . 
ಕೆ. ಎ .ಎಸ್., ( ಹಿರಿಯ ಶ್ರೇಣಿ) 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ಹಾವೇರಿ ಜಿಲ್ಲೆ, ಹಾವೇರಿ, 


ತರಬೇತಿಗೆ ನಿಯೋಜಿಸಲಾದ ಮೇಲ್ಕಂಡ ಅಧಿಕಾರಿಗಳು ನಿಯಮಾನುಸಾರ TA/DA ಪಡೆಯಲು ಅರ್ಹರಾಗಿರುತ್ತಾರೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಡಗಾವೆ ಬಸವರಾಜ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 1001 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2 ) . 


